ಲಿಂಗ ಅಸಮಾನತೆಯಿಂದ ಸಮಾನತೆಯೆಡೆಗೆ | 


'ಸದ್ಧಾವನಾ ವಿದ್ಯಾಲಯ'ದ ಕಡೆಗೆ 


ದೀಪ್ತಿ ಸಿಂಗ್‌ ರಾಥೋಡ್‌ 


ಸಮಾಜದಲ್ಲ ಪುರುಷರು ಮತ್ತು ಮಹಿಳೆಯರ ನಡುವೆ ಇರುವ 
ಅಸಮಾನತೆಯನ್ನು ಅಂಗ ಅಸಮಾನತೆಯು (Gender 
inequality) ಎತ್ತಿ ಹಿಡಿಯುತ್ತದೆ. ಈ ವಿಭಜನೆಯು ಪ್ರಾಚೀನ 
ಕಾಲದಿಂದಲೂ ಅಸ್ತಿತ್ವದಲ್ಲದ್ದು, 21ನೇ ಶತಮಾನದಲ್ಲಯೂ 
ಸಾಮಾಜಕ, ಆರ್ಥಿಕ, ರಾಜಕೀಯ, ವೈಜ್ಞಾನಿಕ, ಮನರಂಜನೆ 
ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲ ಇನ್ನೂ ಇದನ್ನು ನೋಡಬಹುದಾಗಿದೆ. 
ಮಹಿಳೆಯರ ವಿರುದ್ಧದ ತಾರತಮ್ಯವು ಅಂಗವನ್ನಾಧರಿಸಿ 
ತೆಗೆದುಕೊಳ್ಳುವ ಕ್ರಮಗಳು ಮತ್ತು ನಡವಳಕೆಗಳ ಪ್ರಮುಖ 
ಫಅತಾಂಶವಾಗಿದೆ. ಇದರಿಂದಾಗಿ ಹೆಣ್ಣು ಭ್ರೂಣ ಹತ್ಯೆಗಳು 
ಇಂದಿಗೂ ನಡೆಯುತ್ತಲೇ ಇವೆ. ಹಲವಾರು ಕಾರಣಗಳಂದಾಗಿ, 
ನೂರಾರು ಹುಡುಗಿಯರು ಇಂದಿಗೂ ಶಾಲೆಗೆ ಹೋಗುವ 
ಅವಕಾಶದಿಂದ ವಂಚಿತರಾಗಿದ್ದಾರೆ. ವರ್ಷಗಳು ಉರುಳದಂತೆ 
ಸಾಕಷ್ಟು ಬದಲಾವಣಿ ಕಂಡುಬಂದಿದ್ದರೂ ಮತ್ತು ಮಹಿಳೆಯರು 
ವಿವಿಧ ವೃತ್ತಿಗಳ್ಲ ಕೊಡುಗೆಗಳನ್ನು ನೀಡುತ್ತಿದ್ದರೂ. ಈ 
ಅಸಮತೋಲನವು ಸಮಾಜದ ಗಮನಾರ್ಹ ಭಾಗದ ಮೇಲೆ 
ಇನ್ನೂ ಪರಿಣಾಮ ಜೀರುತ್ತಿದೆ. ಇದರ ಪರಿಣಾಮವಾಗಿ, 
ಈಗಲೂ ಸಮಾಜದಲ್ಲ ನಾವು ನಡೆಸುವ ದಿನನಿತ್ಯದ 
ಸಂವಹನಗಳ್ಲ ಅಂಗ ತಾರತಮ್ಯವು ವ್ಯಾಪಕವಾಗಿದೆ- 
ಯಾದರೂ. ಅದು ನಮ್ಮನ್ನು ತಟ್ಟದಂತೆ ಕಾಣುವುದಿಲ್ಲ. ಈ 
ನಡವಳಕೆಗಳನ್ನು ಸಾಧ್ಯವಾದಷ್ಟು ಬೇಗ ಬದಲಾಯುಸ- 
ಖೇಕಾಗಿದೆ; ಆಗ ಮಾತ್ರ ನಾವು ಸಾಂವಿಧಾನಿಕವಾಗಿ 
ಖಾತರಿಪಡಿಸಿದ ಮೂಲಭೂತ ಹಕ್ಕುಗಳ ನಿಜವಾದ ಮಹತ್ವವನ್ನು 
ನೋಡಲು ಮತ್ತು ನಿಜವಾದ ಸಮಾನತೆಯತ್ತ ಮುನ್ನಡೆಯನ್ನು 


ಸಾಧಿಸಲು ಸಾಧ್ಯವಾಗುತ್ತದೆ. ಅಂಗ ಅಸಮಾನತೆಯು 
ಹಲವಾರು ಸಣ್ಣ ಕ್ರಿಯೆಗಳ ಮತ್ತು ನಡವಳಕೆಗಳ 
ಪರಿಣಾಮವಾಗಿದೆ. ವಾವು ಎಲ್ಲಾ ವಿದ್ಯಾರ್ಥಿಗಳನ್ನು 


ಸಮಾನವಾಗಿ ಪರಿಗಣಿಸುತ್ತೇವೆ ಮತ್ತು ಅಂಗ ತಾರತಮ್ಯ 
ಮಾಡುವುದಿಲ್ಲ ಎಂದು ಅನೇಕ ಶಾಲೆಗಳು ಪ್ರತಿಪಾದಿಸುತ್ತವೆ. 
ಆದರೆ ನನ್ನ 12 ವರ್ಷಗಳ ಶಿಕ್ಷಕ ವೃತ್ತಿಯಲ್ಲ. ಶಾಲಾ ಹಂತದಲ್ಲಿ 
ಅಂಗ ಅಸಮಾನತೆಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಮತ್ತು 
ಅನುಭವಿಸಿದ್ದೇನೆ ಕೂಡ. 


ಒಂದು ದಿನ, ನನಗೆ ಒಬ್ಬ ವಿದ್ಯಾರ್ಥಿನಿ ಕಡೆಯಿಂದ ದೂರವಾಣಿ 
ಕರೆ ಬಂದಿತು. ಅವಳು ಕೆಲವು ಹಿಂದಿ ಪಠ್ಯದ ಪ್ರಶ್ನೆಗಳನ್ನು ಅರ್ಥ 
ಮಾಡಿಸಬೇಕೆಂದು ಕೇಆದಳು. ನಮ್ಮ ಫೋನಿನ ಸಂಭಾಷಣಿಯ 
ಮಧ್ಯದಲ್ಲ. ಅವಳು ತನ್ನ ಸಹೋದರ ಕೆಲಸದಿಂದ ಮನೆಗೆ 
ಹಿಂದಿರುಗಿರುವುದಾಗಿಯೂ ಮತ್ತು ಅವನಿಗೆ ಊಟ 
ಬಡಿಸಬೇಕಾಗಿರುವುದರಿಂದ ಸ್ವಲ್ಪ ಸಮಯ ನಮ 


@ 
ಸಂಭಾಷಣಿಯನ್ನು ಸ್ಥಗಿತಗೊಳ್ಳುತ್ತೇನೆ ಎಂದು ಹೇಳಆದಳು. 


[0 ee 


ಇ 
5 
BR 


ಆಧುನಿಕ ಸಮಾಜದಲ್ಲ ಹುಡುಗಿಯರನ್ನು ಇನ್ನೂ ಮನೆಯ 
ಕೆಲಸಗಳಗೆ ಮಾತ್ರ ಸೀಮಿತವೆಂದು ಪರಿಗಣಿಸಲಾಗಿದೆಯೇ 
ಎಂದು ಇದು ನನ್ನನ್ನು ಪ್ರಪ್ನಿಸುವಂತೆ ಮಾಡಿತು. ಮನೆಯಲ್ಲ 
ಸಹೋದರಿ ಇದ್ದರೆ ಮತ್ತು ಸಹೋದರ ಹೊರಗಿನಿಂದ ಬಂದರೆ, 
ತಾಯುಯ ಅನುಪಸ್ಥಿತಿಯಲ್ಲ, ಸಹೋದರಿಯೇ ಅವನಿಗೆ ಊಟ 
ಬಡಿಸಬೇಕೇ? ಮತ್ತು ತಾಯಂದಿರು ಮತ್ತು ಸಹೋದರಿಯರು 
ಮಾತ್ರ ಏಕೆ ಊಟವನ್ನು ಬಡಿಸಬೇಕು? ಚಿಕ್ಕಂದಿನಿಂದಲೇ, 
ಹುಡುಗರು ಮತ್ತು ಹುಡುಗಿಯರಿಗೆಂದೇ ವಿವಿಧ 


ಮನೆಕೆಲಸಗಳನ್ನು ನಿಗದಿಪಡಿಸಲಾಗಿದೆ. 


ಭಾಷೆ, ಚಿತ್ರಗಳು ಮತ್ತು ಕಥೆಗಳ ಮೂಲಕ, ಮನೆಕೆಲಸಗಳ 
ವಿಭಜನೆಯು ಅಂಗವನ್ನು ಆಧರಿಸಿದೆ. ಈ ರೀತಿಯಾದ 
ವ್ಯತ್ಯಾಸವನ್ನು  ಉತ್ತೇಜಸುವಲ್ಲ ಶಾಲೆಗಳು ಪ್ರಮುಖ 
ಪಾತ್ರವಹಿಸುತ್ತವೆ. ಮನೆ ಕೆಲಸವು ಕೇವಲ ಹೆಣ್ಣುಮಕ್ಕಳು ಮತ್ತು 
ಮಹಿಳೆಯರ ಜವಾಬ್ದಾರಿಯಾಗಿದ್ದು, ಮನೆಯ ಹೊರಗಿನ 
ಕೆಲಸವು ಹುಡುಗರು ಮತ್ತು ಪುರುಷರ ಜವಾಬ್ದಾರಿಯಾಗಿದೆ 
ಎಂಬುದು ನಮ್ಮ ಬಲವಾದ ನಂಬಕೆಯಾಗಿದೆ. ಇಂತಹ 
ನಂಬಕೆಗಳ ಬಣ್ಣೆ ನಾವು ಆಕವಾದ ಚರ್ಚೆಗಳನ್ನು ಕೈಗೊಂಡರೆ 
ಮತ್ತು ಶಾಲಾ ಕೆಲಸ ಕಾರ್ಯಕ್ರಮಗಳಲ್ಲ ಹುಡುಗ ಮತ್ತು 
ಹುಡುಗಿಯರ ಭಾಗವಹಿಸುವಿಕೆಯನ್ನು ಬಚಿತಪಡಿಸಿದರೆ ಮಾತ್ರ 
ಇದರಲ್ಲ ಬದಲಾವಣಿ ಕಾಣಲು ಪ್ರಾರಂಭವಾಗುತ್ತದೆ. 


ಹುಡುಗರು ಮತ್ತು ಹುಡುಗಿಯರನ್ನು ಅವರ ಕನಸುಗಳ ಬಣ್ಣೆ 
ತರಗತಿಯ ಯಾವಾಗ ಕೇಆದರೂ, ಹುಡುಗರು ಸೇನೆ 
ಅಥವಾ ಪೊಲೀಸ್‌ ಪಡೆಗೆ ಸೇರುವುದಾಗಿಯೂ ಅಥವಾ 
ವೈದ್ಯರಾಗುವ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ, 
ಹೆಚ್ಚನ ಸಂಖ್ಯೇಯ ಹುಡುಗಿಯರು ಬೋಧನಾ ವೃತ್ತಿಯನ್ನು 
ಆಯ್ಲೆ ಮಾಡಿಕೊಳ್ಳುತ್ತಾರೆ ಅಥವಾ ಮುಂದಿನ ದಿನಗಳಲ್ಲ ಅವರು 
ಕೇವಲ ಮನೆಯ ಕೆಲಸವನ್ನು ಮಾತ್ರ ಮಾಡಬೇಕಾದ 
ಅನಿವಾರ್ಯತೆ ಐಬಂಡೊದಗುವುದರಿಂದ ಅವರು ತಮ್ಮ 
ಶಿಕ್ಷಣವನ್ನು ಏಕೆ ಮುಂದುವರಿಸಬೇಕು? ಎಂದು ಸಹ 
ಪ್ರಶ್ನಿಸುತ್ತಾರೆ. 


ನಾನು ನನ್ನ ವಿದ್ಯಾರ್ಥಿಗಳನ್ನು ಅವರ ವೃತ್ತಿಯ ಬಗ್ದೆ 
ಕೇಆದಾಗಲೆಲ್ಲಾ. ಹೆಚ್ಚನ ಹುಡುಗಿಯರು ಇದೇ ರೀತಿಯ 
ಉತ್ತರಗಳನ್ನು ನೀಡುತ್ತಾರೆ. ಇಂದು ಮಹಿಳೆಯರು 
ಪುರುಷರೊಂದಿಗೆ ಹೊರಗೆ ಕೆಲಸ ಮಾಡಲು ಹೋದರೂ, 
ಸಾಮಾಜಕ  ಆಚರಣಿಗಳಂದಾಗಿ, ಕೆಲವು ವೃತ್ತಿಗಳು 
ಮಹಿಳೆಯರಿಗೆ ಮಾತ್ರ ಸೂಕ್ತವೆಂದು ಪರಿಗಣಿಸಲ್ಪಟ್ಟವೆ. ಅದರಲ 


ಶಿಕ್ಷಕ ವೃತ್ತಿಯೂ ಸಹ ಒಂದಾಗಿದೆ ಎಂದು ಯೋಚಿಸಲು ಇದು 
ನಮ್ಮನ್ನು ಐಬಲವಂತಪಡಿಸುತ್ತದೆ. ನಾನು ಸಹ ಒಬ್ಬ ಶಿಕ್ಷಕಿ. 
ಕುಟುಂಬದವರೊಂದಿಗೆಯೋ ಅಥವಾ ಇತರರೊಂದಿಗೆಯೋ 
ಸಾಮಾನ್ಯವಾಗಿ ಮಾತನಾಡುವ ಸಂದರ್ಭದಲ್ಲ. ನಾನು 
ವೃತ್ತಿಯಲ್ಲ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು 
ಹೇಆದಾಗಲೆಲ್ಲಾ. ಎಲ್ಲರೂ ಶಿಕ್ಷಕರ ವೃತ್ತಿಯು ಮಹಿಳೆಯರಿಗೆ 
ಉತ್ತಮವಾದ ಕೆಲಸ ಎಂದು ನನ್ನನ್ನು ಹೊಗಳುತ್ತಾರೆ ಏಕೆಂದರೆ. 
ಈ ವೃತ್ತಿಯು ನಿಗದಿತ ಸಮಯವನ್ನು ಹೊಂದಿರುವ 
ಕಾರಣದಿಂದಾಗಿ, ತಮ್ಮ ಕೆಲಸದ ಜೊತೆಗೆ. ಅವರು ತಮ್ಮ 
ಕುಟುಂಬಗಳಗೂ ಸಹ ಸಮಯವನ್ನು ನೀಡಬಹುದೆಂದು. 
ಮಹಿಳೆಯರು ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕೆಂದು 
ಸಮಾಜವು ಈಗಾಗಲೇ ನಿರ್ಧರಿಸಿರುವುದರಿಂದ ಹೆಣ್ಣುಮಕ್ಕಳು 
ಈ ವೃತ್ತಿಗಳನ್ನು ಮೀರಿ ಯೋಚಿಸಲು ಸಾಧ್ಯವಾವಿಲ್ಲ- 
ದಂತಾಗಿದೆ. ಶಾಲೆಗಳಲ್ಲ ಅಂಗ ತಾರತಮ್ಯವನ್ನು ಉತ್ತೇಜಸುವ 
ಆಚರಣೆಗಳ ಕೆಲವು ಉದಾಹರಣಿಗಳು ಈ ಕೆಳಕಂಡಂತಿವೆ: 


* ಅಂಗ ಅಸಮಾನತೆಯನ್ನು ಉತ್ತೇಜಸುವಂತಹ 
ಭಾಷೆಯನ್ನು ಬಳಕೆ ಮಾಡುವುದು. ಒಬ್ಣ ಹುಡುಗ 
ಸಹಜವಾಗಿ ಅಳುತ್ತಿದ್ದರೆ "ನೀನೇಕೆ ಹುಡುಗಿಯರಂತೆ 
ಅಳುತ್ತಿದ್ದೀಯಾ?' ಎಂದು ಕೇಳುವುದು. ಇನ್ನು, ಕೆಲವು 
ಹುಡುಗರು ಸ್ವಾಭಾವಿಕವಾಗಿಯೇ ನಾಚಿಕೆಯ 
ಪ್ರಭಾವದವರಾಗಿರುತ್ತಾರೆ ಹಾಗೂ ಅವರಿಗೆಂದೇ 
ನಿಯೋಜಸಲಾದ ಕೆಲವು ಕೆಲಸಗಳನ್ನು ಮಾಡಲು 
ಹೆಣಗಾಡುತ್ತಿರುತ್ತಾರೆ. ಅಂತಹ ಹುಡುಗರಿಗೆ 
'ಹೆಣ್ಣುಮಕ್ನಳಂತೆ ನೀನೇಕೆ ಸಂಕೋಚಪಡುತ್ತೀಯಾ?' 
ಎಂದು ಮೂದಲಸುವುದು. 


*  ತರಗತಿಯಲ್ಪ್ಲ, ಪ್ರಾಥಮಿಕ ಶಾಲೆಯುಂದಲೇ ಹುಡುಗರು 
ಮತ್ತು ಹುಡುಗಿಯರು ಪ್ರತ್ಯೇಕವಾಗಿ ಕುಳಅತುಕೊಳ್ಳಲು 
ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚಕ್ಕ ವಯಸ್ಸಿನಲ್ಲ 
ಅವರ ನಡವಳಕೆಯಲ್ಲನ ವ್ಯತ್ಯಾಸವು ಹೆಚ್ಚು 
ಗೋಚರವಾಗುವುದಿಲ್ಲ. ಆದರೆ ಅವರು ಉನ್ನತ ಪ್ರಾಥಮಿಕ 
ತರಗತಿಯನ್ನು ತಲುಪುವ ಹೊತ್ತಿಗೆ. ಅಂತಹ 
ವ್ಯತ್ಯಾಸವನ್ನು ಸ್ಲಷ್ಟವಾಗಿ ಕಾಣಬಹುದಾಗಿದೆ. 


*  ಶಾಲೆಯಲ್ಲ ಬೆಳಗ್ಗೆ ನಡೆಸುವ ಅಸೆಂಜ್ಞಯಲ್ಲ ಹುಡುಗರು 
ಮತ್ತು ಹುಡುಗಿಯರಿಗಾಗಿಯೇ ಪ್ರತ್ಯೇಕ ಸಾಲುಗಳವೆ. 


* ಎಲ್ಲರನ್ನು ಸರತಿ ಸಾಅನಲ್ಲ ನಿಲ್ಲಸಿದಾಗ, ಹುಡುಗಿಯರನ್ನು 
ಯಾವಾಗಲೂ ಮುಂದೆ ನಿಲ್ಪಸುತ್ತಾರೆ ಮತ್ತು ಹುಡುಗರು 
ಅವರ ಹಿಂದೆ ನಿಲ್ಲುತ್ತಾರೆ. 


* ಸಾಂಪ್ರದಾಯಕವಾಗಿ, ಬೆಳಗ್ಗಿನ ಅಸೆಂಜ್ಞಯ ನೇತೃತ್ವವನ್ನು 
ಸಾಮಾನ್ಯವಾಗಿ ಹುಡುಗಿಯರಿಗೆ ವಹಿಸಲಾಗುತ್ತದೆ. 


* ಕಲೆ. ಗಾಯನ, ರಂಗೋಲಆ ಮತ್ತು ಅಲಂಕಾರದಂತಹ 
ಚಟುವಟಕೆಗಳನ್ನು ಹುಡುಗಿಯರಿಗೆ ವಹಿಸಿದರೆ, ಹುಡುಗರು 
ಭಾಷಣ. ಚರ್ಚೆ ಮತ್ತು ಕವನ ವಾಚನದ ಕಡೆಗೆ ಹೆಚ್ಚು 
ಒಲವು ತೋರುತ್ತಾರೆ. 


§ ಸಾಂಸ್ಕೃತಿಕ ಕಾರ್ಯಕ್ರಮಗಕಲ್ಲ ಹೆಣ್ಣುಮಕ್ಕಳೇ ಹೆಚ್ಚಾಗಿ 
ಭಾಗವಹಿಸುತ್ತಾರೆ. 


* ಹಟ, ಕ್ರಿಕಬ್‌ ಮತ್ತು ಫುಬ್ದಾಲ್‌ನಂತಹ ಕ್ರೀಡೆಗಳಲ್ಲ 
ಹುಡುಗರು ಭಾಗವಹಿಸಿದರೆ, ಹುಡುಗಿಯರಿಗೆ ಕೇರಂ, 
ಲೂಡೋ, ಖೋ-ಖೋ, ಕಬಡ್ಡಿ ಮತ್ತು ಬ್ಯಾಡ್ಕಿಂಟನ್‌- 
ನಂತಹ ಆಟಗಳನ್ನು ಆಯೋಜಸಲಾಗುತ್ತದೆ. 


* ತರಗತಿಯನ್ನು ಶುಜಗೊಳಸುವುದು, ಕಪ್ಪುಹಲಗೆಯನ್ನು 
ಸ್ವಚ್ಛದೊಳಸುವುದು ಮತ್ತು ಇತರೆ ಹುಡುಗಿಯರನ್ನು 
ಸುಮ್ಮನಿರಿಸುವುದು ಇತ್ಯಾದಿ ಕೆಲಸಗಳನ್ನು 
ಹುಡುಗಿಯರಿಗೆ ವಹಿಸಿದರೆ, ಹುಡುಗರಿಗೆ ಇಡೀ 
ತರಗತಿಯನ್ನು ಶಾಂತಚಿತ್ತದಿಂದಿಡುವುದು, ಬಕೆಟ್‌ನಿಂದ 
ನೀರು ಎತ್ತಿ ತರುವುದು, ಟೇಬಲ್‌ ಬೆಂಚುಗಳನ್ನು ಒಂದು 
ಕಡೆಯಿಂದ ಮತ್ತೊಂದು ಕಡೆಗೆ ಎತ್ತಿ ಇಡುವುದು ಅಥವಾ 


ಅವುಗಳನ್ನು ಅಲಂದ ತೆಗೆಯುವುದು ಇತ್ಯಾದಿ 
ಜವಾಬ್ದಾರಿಗಳನ್ನು ವಹಿಸಲಾಗುತ್ತದೆ. 
ನಾನು ಬನಾರಿಯ ಸರ್ಕಾರಿ ಮಾಧ್ಯಮಿಕ ಶಾಲೆಗೆ 


ಸೇರಿಕೊಂಡಾಗ, ಅಂಗ ಅಸಮಾನತೆಯನ್ನು ಉತ್ತೇಜಸಲು 
ತಿಆದೋ ಅಥವಾ ತಿಆಯದೆಯೋ ಕೊಡುಗೆ ನೀಡುತ್ತಿರುವ 
ಅನೇಕ ವಿಷಯಗಳು ನನ್ನ ಕಣ್ಣಿಗೆ ಜದ್ದವು. ವಾವು ಪ್ಪಲ್ಪ 
ಯೋಚಿಸಿದರೆ ಶಾಲೆಯಲ್ಪನ ಈ ಅಸಮಾನತೆಯನ್ನು 
ಹೋಗಲಾಡಿಸಲು ಪ್ರಯತ್ನ ಮಾಡಬಹುದು ಎನಿಸಿತು. ನಾನು 
ಶಿಕ್ಷಕಿಯಾಗಿರುವುದರಿಂದ, ಇಂತಹ ಅಸಮಾನತೆಯ 
ಅಂತರವನ್ನು ನಿವಾರಿಸುವ ನಿಟ್ಟನಲ್ಲ ಮಹತ್ವದ ಪಾತ್ರ 
ವಹಿಸುವಂತಹ ಬೋಧನ ವಿಧಾನವನ್ನು ಬಳಸಬೇಕಿರುವುದು 
ನನ್ನ ಕರ್ತವ್ಯವೂ ಆಗಿದೆ. 


* ಕೆಲವು ಕ್ರೀಡೆಗಳು ಹುಡುಗಿಯರಿಗೆ ಮಾತ್ರ ಅಥವಾ ಕೆಲವು 
ಹುಡುಗರಿಗೆ ಮಾತ್ರ ಎಂಬ ಗಾಢನಂಜಕೆಯನ್ನು 
ಮುರಿಯಲು ನಾವು, ಇಡೀ ಸಿಬ್ಣಂದಿಯೊಂದಿಗೆ ಕೆಲವು ಸಣ್ಣ 
ಪ್ರಯತ್ನಗಳನ್ನು ಮಾಡಿದ್ದೇವೆ. ನಾವು ಹುಡುಗಿಯರಿಗೆ 
ಹುಡುಗರ ಜೊತೆಯಲ್ಲ ಕ್ರಿಕೆಟ್‌ ಮತ್ತು ಫುಬ್ದಾಲ್‌ ಆಡುವ 
ಅವಕಾಶವನ್ನು ಒದಗಿಸಿದ್ದೇವೆ. 


* ಮಧ್ಯಾಹ್ನದ ಊಟವನ್ನು ಎಲ್ಲರೂ ಒಟ್ಟಿಗೆ ಕುಳತು 
ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಊಟ ಬಡಿಸುವ 
ಕೆಲಸದಲ್ಲ ಹುಡುಗರೂ ಕೂಡ ತಮ್ಮನ್ನು ತಾವು 
ತೊಡಗಿಸಿಕೊಂಡಿದ್ದಾರೆ. 


ಶಾಲೆಯ ಹಿಂಭಾಗದಲ್ಲರುವ ಖಾಆಅ ಜಾಗದಲ್ಲ ಒಂದು 
ಉದ್ಯಾನವನವನ್ನು ಬೆಳೆಸಬೇಕೆಂದು ನಾವು ನಿರ್ಧರಿಸಿದೆವು. 
ಆ ಜಾಗವು ತುಂಬಾ ಗಲೀಜನಿಂದ ಕೂಡಿದ್ದು - ಮಿತಿಮೀರಿ 
ಬೆಳೆದ ಕಳೆ ಕಸದಿಂದ ತುಂಜತ್ತು. ಹಾಗಾಗಿ ಶಿಕ್ಷಕರು ಮತ್ತು 
ಮಕ್ಕಳೆಲ್ಲರೂ ಸೇರಿ ಆ ಜಾಗವನ್ನು ಶುಜಿಗೊಳಸಿದೆವು. ಈ 
ಕೆಲಸದಲ್ಲ ಮಹಿಳಾ ಮತ್ತು ಪುರುಷ ಶಿಕ್ಷಕರಿಬ್ಬರೂ ಸಮಾನ 
ಜವಾಬ್ದಾರಿಯನ್ನು ವಹಿಸಿಕೊಂಡರು. ಇದರಿಂದ ಮಕ್ಕಳೂ 
ಪ್ರೇರಿತರಾಗಿ ಹುಡುಗರು ಮತ್ತು ಹುಡುಗಿಯರು ಇಬ್ಬರೂ 
ಸಮಾನವಾಗಿ ಭಾಗವಹಿಸಿದರು. 


ಸಾಂಸ್ಕೃತಿಕ ಕಾರ್ಯಕ್ರಮಗಕಲ್ಲ ಹೆಚ್ಚಾಗಿ ಹುಡುಗಿಯರು 
ಮಾತ್ರ ನೃತ್ಯದಲ್ಲ ಭಾಗವಹಿಸುವುದನ್ನು ಗಮನಿಸಿದ್ದೇನೆ. 
ಹುಡುಗರನ್ನೂ ನೃತ್ಯದಲ್ಲ ತೊಡಗಿಸುವ ಪ್ರಯತ್ನ 
ಆರಂಭಸಿದ್ದೇನೆ. ನೃತ್ಯದಲ್ಲಿ ಭಾಗವಹಿಸುವಂತೆ ಅವರನ್ನು 
ಎಂದಿಗೂ ಕರೆಯದ ಕಾರಣ ಅವರು ನೃತ್ಯದ ಬಗ್ಗೆ 
ನಾಜಿಕೆಪಡುತ್ತಾರೆ ಎಂದು ನನಗೆ ತಿಆದಿತ್ತು. ಹಾಗಾಗಿ 
ನಾನು ಅವರೊಂದಿಗೆ ಇದರ ಬಗ್ಗೆ ಮಾತನಾಡಿ ನೃತ್ಯವನ್ನು 
ಕೇವಲ ಒಂದು ಕಲೆಯಾಗಿ ನೋಡಬೇಕು ಹಾಗೂ 
ತಮ್ಮಲ್ಲರುವ ಕೌಶಲವನ್ನು ಎಲ್ಲರಿಗೂ ತೋರಿಸಬೇಕು 
ಎಂದು ತಿಆಹೇಆದೆನು. ನಂತರ, ಹುಡುಗರು ನೃತ್ಯ 
ಕಾರ್ಯಕ್ರಮಗಳಲ್ಲ ಭಾಗವಹಿಸಲು ಪ್ರಾರಂಭನಸಿದರು. 
ಕೆಲವು ಹುಡುಗರು ನಾನು ಅವರ ಶಾಲೆಗೆ ಶಿಕ್ಷಕಿಯಾಗಿ 
ಬರದೇ ಇದ್ದಿದ್ದರೆ. ಅವರಿಗೆ ನೃತ್ಯದಲ್ಲಿ ಭಾಗವಹಿಸುವ 
ಅವಕಾಶವೇ ಸಿಗುತ್ತಿರಅಲ್ಲ ಎ೦ದು ಹೇಳುತ್ತಿದ್ದರು. 


ತರಗತಿಯಲ್ಲೂ, ಅಂಗೆ ಅಸಮಾನತೆಯನ್ನು 


ಹೋಗಲಾಡಿಸಲು ನಾನು ಕೆಲವು ಮಾರ್ಪಾಡುಗಳನ್ನು 
ಮಾಡಿದ್ದೇನೆ: ಹುಡುಗರು ಮತ್ತು ಹುಡುಗಿಯರಿಗಾಗಿ 
ತರಗತಿಯಲ್ಲ ಪ್ರಜಾಪ್ರಭುತ್ತ ಮಾದರಿಯ ಆಸನದ ವ್ಯವಸ್ಥೆ 
ಮಾಡಿರುವುದು 


ಸಹಪಾಠಿಗಳೊಂದಿಗೆ ಕೂಡಿ ಕಲಯುವ ಸಮಯದಲ, 
ಗುಂಪು ಕಲಕೆ, ಚಟುವಟಕೆಗಳಗಾಗಿ ಹುಡುಗರು ಮತ್ತು 
ಹುಡುಗಿಯರನ್ನು ಜೋಡಿಗಳಾಗಿ ಅಥವಾ ಗುಂಪು- 
ಗಳನ್ನಾಗಿ ರಚಿಸುವುದು 


ಭಾಷೆಯನ್ನು ಕಲಅಸುವಾಗ ಹುಡುಗರು ಮತ್ತು 
ಹುಡುಗಿಯರನ್ನು ಪಾತ್ರಾಭಿನಯಗಳಲ್ಲ ಇತ್ಯಾದಿ 
ಚಟುವಟಕೆಗಳಲ್ಪ ತೊಡಗಿಕೊಳ್ಳುವಂತೆ ಮಾಡುವುದು 


ತರಗತಿಗಳನ್ನು ಸ್ಟಚ್ಛದೊಳಸುವ ಜವಾಬ್ದಾರಿಯನ್ನು 
ಹುಡುಗರು ಮತ್ತು ಹುಡುಗಿಯರಿಗೆ ಇಬ್ಬರಿಗೂ ನೀಡುವುದು 


ವಿಜ್ಞಾನ ಮಾದರಿಗಳನ್ನು 
ಹುಡುಗಿಯರನ್ನು ತೊಡಗಿಸಿಕೊಳ್ಳುವುದು 
ಅಸೆಂಬ್ಲ ಕಾರ್ಯಕ್ರಮಗಳಲ್ಲ ಹುಡುಗರು ಮತ್ತು 
ಹುಡುಗಿಯರಿಬ್ಗರೂ ಸಮಾನವಾಗಿ ಭಾಗವಹಿಸುವುದನ್ನು 
ಬಚಿತಪಡಿಸಿಕೊಳ್ಳುವುದು 


ತಯಾರಿಸುವಲ್ತ 


ಒಂದು ಹುಡುಗಿಯಾಗಿರುವುದು ಅಥವಾ ಹುಡುಗನಾಗಿ- 
ರುವುದರ ಅರ್ಥವೇನು ಎಂದು ಅವರೊಂದಿಗೆ 
ಮಾತನಾಡುವುದು; ಕೆಲಸಗಳ ವಿಷಯದಲ್ಲ ಅವರ 
ಅಭಿಪ್ರಾಯಗಳನ್ನು ವಿಂಗಡಿಸುವುದು ಮತ್ತು ನನ್ನ 
ದೃಷ್ಟಿಕೋನವನ್ನು ಅವರೊಂದಿಗೆ ಹಂಚಿಕೊಳ್ಳುವುದು: 
ಮನೆಯಲ್ಲ ಮನೆಕೆಲಸಗಳಲ್ಲ ತಮ್ಮ ತಾಯಂದಿರಿಗೆ 
ಸಹಾಯ ಮಾಡಲು ಹುಡುಗರಿಗೆ ಹೇಳುವುದು. 


ದೀಪ್ತಿ ಸಿಂಗ್‌ ರಾಥೋಡ್‌ ಅವರು ಬನಾರಿಯ (ಜಂಜ್ಞೀರ್‌ ಜಲ್ಲೆ. ಛತ್ತೀಘ್ಸಢ) ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲ ಬೋಧಿಸುತ್ತಿದ್ದಾರೆ. ಬ. 
ಎಡ್‌. (B £d,)ನೊಂದಿಗೆ ಕಲಾ ಪದವೀಧರರಾಗಿರುವ ಅವರು ಕಾನೂನಿನಲ್ಪ ಪದವಿಯನ್ನೂ ಸಹ ಪಡೆದಿದ್ದಾರೆ. ಬೋಧನೆಯು ಅವರ 
ಮೆಚ್ಚನ ಉದ್ಯೋಗವಾಗಿದೆ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸುವುದು ಮತ್ತು ಅವರನ್ನು ಅರ್ಥಮಾಡಿಕೊಳ್ಳುವುದು. 
ಅವರಿಗೆ ಬೋಧಿಸುವುದು ನೆಚ್ಚಿನ ಹವ್ಯಾಸಗಳಾಗಿವೆ. ಇದಲ್ಲದೆ, ಅವರು ಹಾಡುವುದು. ನೃತ್ಯ ಮಾಡುವುದು ಮತ್ತು ಪೇಂಟಂಗ್‌ 
ಮಾಡುವುದನ್ನು ಸಹ ಹೆಚ್ಚು ಇಷ್ಟಪಡುತ್ತಾರೆ. ಅವರನ್ನು dpti.rathore87@gmail.comಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಅನುವಾದ: ಲತಾ ಕೆ.ಸಿ. | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


